ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 1701 

ಸದಸ್ಯರ ಹೆಸರು . ಶ್ರೀ ಪ್ರಕಾಶ್‌.ಕೆ. ರಾಥೋಡ್‌ 
(ನಾಮನಿರ್ದೇಶನ ಹೊಂದಿದವರು) 

ಉತ್ತರಿಸಬೇಕಾದ ದಿನಾ೦ಕ : 14-03-2022 

ಉತ್ತರಿಸುವ ಸಚಿವರು ; ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ 
ಸಚಿವರು : 

pi ಹ ಜು Fy ಕ Se ಹ ನಿಸ ಅಕಿ ಸ 
0೦ A ಪ್ರಶ್ನೆ \ ಉತ್ತರ ) 
| ಕರ್ನಾಟಿಕ ರಾಜ್ಯದ ' ಗಡಿ' ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ 


| ಪ್ರದೇಶಗಳಾವುವ: ಗಡಿ ಪ್ರದೇಶಗಳಲ್ಲಿ ' ವ್ಯಾಪಿಗೆ ಒಳಪಡುವ ರಾಜ್ಯದ 19 ಗಡಿ ಜಿಲ್ಲೆಗಳ 63 
ಕನ್ನಡ ಅಭಿವೃದ್ಧಿಗಾಗಿ ಕೈಗೊಂಡಿರುವ ; ಗಡಿ ತಾಲ್ಲೂಕುಗಳ ಪಟ್ಟಿಯನ್ನು ಲಗತ್ತಿಸಿದೆ. 
ಕಾರ್ಯಕ್ರಮಗಳೇನು; ; ಗಡಿ ಪ್ರದೇಶಗಳಲ್ಲಿ ಕನ್ನಡ ಅಭಿವೃದ್ಧಿಗಾಗಿ 
i | ವಿವಿಧ ಅಭಿವೃದ್ದಿ ಕಾಮಗಾರಿಗಳಾದ ಕನ್ನಡ 
' ಶಾಲೆಗಳಲ್ಲಿ ಸಾಂಸ್ಕೃತಿಕ ಭವನ, ಬಯಲುರಂಗ 
' ಮಂದಿರ, ಕಂಪ್ಯೂಟಿರ್‌ ಕೊಠಡಿ, ಗ್ರಂಥಾಲಯ, 
; ಶಾಲಾ ಕೊರಡಿ, ಕ್ರೀಡಾ ' ಕೊಠಡಿ, ಶಾಲಾ: 
; ಕಾಂಪೌಂಡ್‌! ಶೌಚಾಲಯ, ಆಟದ ಮೈದಾನ, . 
: ಇವುಗಳ ನಿರ್ಮಾಣಕ್ಕಾಗಿ ಹಾಗೂ ಗಣಕಯಂತ್ರ 
| ಕೊಠಡಿ/ ಗಣಕಯಂತ್ರ ಖರೀದಿ ಹಾಗೂ ಸಂಘ 
' ಸಂಸ್ಥೆಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ .- 
; ಅನುದಾನ ವೀಡಿ ಅನುಷ್ಠಾನಗೊಳಿಸಲಾಗುತ್ತಿದೆ. 


4 | ಗಡಿ ಪ್ರದೇಶಗಳಲ್ಲಿ ಕನ್ನಡ ಭಾಷೆ ' ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ 


ನೀಡಿರುವ ಮೂಲಭೂತ ; ತೆರೆಯಲಾಗಿರುವುದಿಲ್ಲ. 

ಸೌಕರ್ಯಗಳೇನು: ens 

: ಹೊರನಾಡು ಕನ್ನಡಿಗರ ; ಹೊರನಾಡು ಕನ್ನಡಿಗರ ಸಮಸ್ಯೆಗಳನ್ನು 

| ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ , ಪರಿಹರಿಸಲು ಆರ್ಥಿಕ ಇತಿಮಿತಿಯಲ್ಲಿ ಗಡಿ 

"ಕೈಗೊಂಡಿರುವ ಕ್ರಮಗಳೇನು? "ಪ್ರಾಧಿಕಾರದ ವತಿಯಿಂದ ಗಡಿ ಕನ್ನಡ ಪ್ರದೇಶಗಳ 
| ಸಂಘ-ಸಂಸ್ಥೆಗಳಿಗೆ ಹಾಗೂ ಗಡಿ ಕನ್ನಡ ಶಾಲೆಗಳಲ್ಲಿ 
: ಸಾಂಸ್ಕೃತಿಕ ಭವನ, ಬಯಲು "ರಂಗ ಮಂದಿರ, 
ಕಂಪ್ಯೂಟರ್‌ ಕೊಠಡಿ, ಗ್ರಂಥಾಲಯ. ಶಾಲಾ ಕೊರಡಿ, 
| ಕ್ರೀಡಾ ಕೊಠಡಿ. ಶಾಲಾ ಕಂಪೌಂಡ್‌! ಶೌಚಾಲಯ, 
ಆಟದ ಮೈದಾನ. ಇವುಗಳ ನಿರ್ಮಾಣಕ್ಕಾಗಿ ಹಾಗೂ 
| ಗಣಕಯಂತ್ರ ಕೊಠಡಿಗಳಿಗಾಗಿ ಜಿಲ್ಲಾಧಿಕಾರಿಗಳ 

" "ಮೂಲಕ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ. 


ಸಂಖ್ಯೆ: ಕಸಂವಾ 37 ಕೆಓಬಲ್‌ 2022. 


(ವಿ.ಸುನಿಲ್‌ ಕುಮಾರ್‌) | 
ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


